ಈ 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : : 864 (942) 


ವಿಧಾನ ಪರಿಷತ್‌ ಸದಸ್ಯರ ಹೆಸರು : ಶ್ರೀ ಸುನೀಲ್‌ ವಲ್ಯಾಪುರ್‌ 
., (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 28092020 
ಉತ್ತರಿಸಬೇಕಾದ ಸಚಿವರು : ಮಾನ್ಯ ಅರಣ್ಯ ಜೀವಿಪರಿಸ್ಥಿಿ ಮತ್ತು 
ಪರಿಸರ ಸಜಿವರು. 
ಸಂ ಪ್ರಶ್ನೆ ಸಂಖ್ಯೆ ' ಉತ್ತರ 
ಖ್ಯ | 
ಅ) | ಪರಿಸರ ಇಲಾಖಾ ವ್ಯಾಪ್ತಿಗೆ ಬರುವ | ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ 
'ಫೇಂದ್ರ ಪುರಸ್ಕೃತ ಯೋಜನೆಗಳು |! ಇಲಾಖೆಯ ವ್ಯಾಪ್ತಿಯಲ್ಲಿರುವ 
ಮತ್ತು ಅನುದಾನ ವಿವರಗಳೇನು; ಜೀವಿಪರಿಸ್ಥಿತಿ ಮತು ಪರಿಸರ' ವಿಭಾಗದ 
ವ್ಯಾಪ್ತಿಯಲ್ಲಿ ಯಾವುದೇ ಕೇಂದ್ರ ಪುರಸ್ಕೃತ 
ಯೋಜನೆಗಳು ಇರುವುದಿಲ್ಲ. 
re [ಕಳದ ಮೂರು ವರ್ಷಗಳಲ್ಲಿ ಳದ ಮೂರು ವರ್ಷಗಳಲ್ಲಿ ಹ 
ರಾಷ್ಟೀಯ ಸರೋವರ ಸಂರಕ್ಷಣಾ | ಸರೋವರ ಸಂರಕ್ಷಣಾ 
| ಯೋಜನೆಯಡಿಯಲ್ಲಿ ಯೋಜನೆಯಡಿಯಲ್ಲಿ ಯಾವುದೇ 


' ಅನುಷ್ಠಾನಗೊಳಿಸಿದ ಕಾಮಗಾರಿಗಳು | ಕಾಮಗಾರಿಗಳನ್ನು 
ಯಾವುವು? (ಅವುಗಳ ಪ್ರಗತಿ ಮತು | ಅನುಷ್ಠಾನಗೊಳಿಸಿರುವುದಿಲ್ಲ. 
ಉಪಯುಕ್ತತೆ ಬಗ್ಗೆ ಮಾಹಿತಿ 


ನೀಡುವುದು) 
ಇ) |ಕಳೆದ ಮೂರು ವರ್ಷಗಳಲ್ಲಿ ಫನನರ ಕಳೆದ ಮೂರು ವರ್ಷಗಳಲ್ಲಿ ಜೀವಿಪರಿಸ್ಥಿತಿ 
ಇಲಾಖೆ ಅನುಷ್ಠಾನಗೊಳಿಸಿದ ರಾಜ್ಯ | ಮತು ಪರಿಸರ "ವಿಭಾಗದ ವ್ಯಾಪ್ತಿಯಲ್ಲಿ 


ಮತ್ತು - ಕೇಂದ್ರ ಪುರಸ್ಕೃತ | ಅನುಷ್ಠಾನಗೊಳಿಸಿದ . ರಾಜ್ಯ ಪುರಸ್ಕೃತ 
ಯೋಜನೆಗಳ ವಿವರಗಳು ಪಡೆದ[ ಯೋಜನೆಗಳ . ವಿವರಗಳನ್ನು 
ಅನುದಾನ, ಗುರಿ ಮತ್ತು ಸಾಧನೆ | ಅನುಬಂಧದಲ್ಲಿ ನೀಡಲಾಗಿದೆ. 


ಕುರಿತಾದ ವಿವರಗಳೇನು? | | 


ಸಂಖ್ಯೆ: ಅಪಜೀ 52 ಇಎನ್‌ಜಿ 2020 


(ಆನಂದ್‌ ಸಿ 
ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚಿವರು. 


ಈ 


ಅನುಬಂಧ 

ಜೀವಿಪರಿಸಿತಿ ಮತ್ತು ಪರಿಸರ ವಿಭಾಗದ, ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ಸಂಬಂಧಿಸಿದ 
ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿರುವುದಿಲ್ಲ. ಆದರೆ ಪರಿಸರ ನಿರ್ವಹಣೆ ಮತ್ತು ವೀತಿ 
ಸಂಶೋಧನಾ ಸಂಸ್ಥೆ, ರಾಜ್ಯ ಪರಿಸರ ಆಫಾತ ಅಂದಾಜೀಕರಣ ಪ್ರಾಧಿಕಾರ, ಕರ್ನಾಟಕ ಜೀವ ವೈವಿಧ್ಯ 
ಮಂಡಳಿ ಮತ್ತು ಕರ್ನಾಟಿಕ ರುಜ್ಯ ಮೇಲ್ಮನವಿ ಪ್ರಾಧಿಕಾರಗಳಿಗೆ ಅನುದಾನವನ್ನು ಸಹಾಯಾನುದಾನ 
ರೂಪದಲ್ಲಿ ನೀಡಲಾಗುತ್ತಿದೆ. ಕಡಲ ತೀರ ನಿರ್ವಹಣೆ ಯೋಜನೆಯಡಿಯಲ್ಲಿ ಪ್ರಾದೇಶಿಕ ನಿರ್ದೇಶಕರು 
(ಪರಿಸರ) ಮಂಗಳೂರು, ಉಡುಪಿ ಮತ್ತು ಕಾರವಾರ ಕಛೇರಿಗಳಿಗೆ ವೇತನ ಮತ್ತು ಆಡಳಿತಾತ್ಮಕ 
ವೆಚ್ಚಗಳಿಗಾಗಿ ಅನುದಾನವನ್ನು ಬಿಡುಗಡ ಮಾಡಲಾಗುತ್ತಿದೆ. ಮುಂದುವರೆದು, ಈ ವಿಭಾಗದ: 
" ವ್ಯಾಪ್ತಿಯಲ್ಲಿರುವ 2020-21ನೇ ಸಾಲಿನ ಯೋಜನೆಗಳ ವಿವರಗಳನ್ನು ಈ ಕೆಳಕಂಡ ಪಟ್ಟೆಯಲ್ಲಿ 
ನೀಡಲಾಗಿದೆ. y 


(ರೂ. ಲಕ್ಷಗಳಲ್ಲಿ) . 


ಇಲ್ಲಿಯವರೆಗೂ | 
B: 2020-21ನೇ ಬಿಡುಗಡೆ 
ಲೆಕ ಶೀರ್ಷಿಕೆ ಮತ್ತು ಯೋಜನೆಯ ಸಾಲಿನಲ್ಲಿ ಮಾಡಲಾದ 
ಹೆಸರು ಒದಗಿಸಲಾಗಿರುವ ಅನುದಾನ 
ಅಮುದಾವ ್ಲ 
KROES 10.00 0.00 
ಪರಿಸರ ಸಂಶೋಧನೆ ಶಿಕ್ಷಣ ಮತ್ತು ' 
ನವವಿಧಾನಾತ್ಮಕ ಯೋಜನೆಗಳು 
KPELPE COTS} 603.00 197.84 
ಪರಿಸರ ನಿರ್ವಹಣೆ ಮತ್ತು 
ಕಾರ್ಯನೀತಿ ಸಂಶೋಧನಾ ಸಂಸ್ಥೆ" | 
FTO 63.00 22.09 
ರಾಜ್ಯ ಪರಿಸರ ಆಘಾತ 
ಅಂದಾಜೀಕರಣ ಪ್ರಾಧಿಕಾರಕ್ಕೆ 
ಸಹಾಯಾನುದಾನ 
ETE TEE] 43700 | 14753 
ಜೈವಿಕ ವೈವಿಧ್ಯ ರಕ್ಷಣೆ 
53353-03007 7300 ಜ್‌ 2457 
ಕರ್ನಾಟಿಕ ರಾಜ್ಯ ಮೇಲ್ಮನವಿ 
ಪ್ರಾಧಿಕಾರಕ್ಕೆ ಸಹಾಯಾನುದಾನ 
$7] 3435-60-800-0-03 130.00 53.073 
[ತೀರ ಪ್ರದೇಶ ನಿರ್ವಹಣೆ | 
ಒಟ್ಟು 131600 445103 


* ನಾ ಸ 
SNA 


ಕಳೆದ 3 ವರ್ಷದ ಆಯ-ವ್ಯಯದಲ್ಲಿ ಜೀವಿಪರಿಸ್ಮಿತಿ ಮತ್ತು ಪರಿಸರ ವಿಭಾಗಕ್ಕೆ ಒದಗಿಸಲಾದ 
ಅನುದಾನದ ಭಿನರೆ ಈ ಕೆಳಕಂಡ ಪಟ್ಟಿಯಲ್ಲಿ ನೀಡಲಾಗಿದೆ. 


AS ER ಅಕಗಳಲಿ 
ಕಸಂ], ಆರ್ಥಿಕವರ್ಷ . ಒದಗಿಸಲಾದ ವೆಜ್ಜೆ ಮಾಡಲಾದ 
ಅನುದಾನ ಅನುದಾನ' 
KC ETT | 21484 |. 156987 
21 2018-19 | 120300 101030. 
3 2019-20 ನ 159585 | 33 | 


